ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ) ಬೆಂಗಳೂರು, ಗುರುವಾರ, ಡಿಸೆಂಬರ್ ೬ , ೨೦೧೨ ( ಮಾರ್ಗಶಿರ ೧೫, ಶಕ ವರ್ಷ ೧೯೩೪) | ಸಂಚಿಕೆ ೪೮ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸಂಖ್ಯೆ: ಸಿಆಸುಇ 17 ಇಆಇ 2012 ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ 2012 

ಅಧಿಸೂಚನೆ 
ಕೇಂದ್ರ ಸರ್ಕಾರದ ಟೆಲಿ ಕಮ್ಯೂನಿಕೇಷನ್ ಇಲಾಖೆ , ನವದೆಹಲಿ, ಇದರ ದಿನಾಂಕ : 01 .06.2012ರ ಅಧಿಕೃತ ಜ್ಞಾಪನ ಸಂಖ್ಯೆ: 391 
72 /2012 - ಎಸ್‌ಟಿಜಿ - III ರನ್ವಯ ಶ್ರೀ ಎಮ್. ಶ್ರೀನಿವಾಸುಲು ರೆಡ್ಡಿ, ( ಸ್ಟಾಫ್ ನಂ : 20470) ಅಡಿಷನಲ್ ಜನರಲ್ ಮ್ಯಾನೇಜರ್, ಬಿಎಸ್‌ಎನ್‌ಎಲ್, 
ಬೆಂಗಳೂರು, ಇವರ ಸೇವೆಯನ್ನು ನಿಯೋಜನೆಯ ಆಧಾರದ ಮೇಲೆ, ಪ್ರಥಮತಃ, ಅವರು ಸೇರುವ ದಿನಾಂಕದಿಂದ 3 ವರ್ಷಗಳ ಅವಧಿಗಾಗಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯ ಕಾರ್ಯ ವ್ಯಾಪ್ತಿಯೊಳಗೆ ಬರುವ ಸ್ವಾಯತ್ತ ಸಂಸ್ಥೆ (Society) ಯಾದ ಇ - ಆಡಳಿತ 
ಕೇಂದ್ರ, ಬೆಂಗಳೂರುಯಲ್ಲಿನ ಯೋಜನಾ ನಿರ್ದೇಶಕರು, ಕರ್ನಾಟಕ ವಿಸೃತ ಜಾಲ ಯೋಜನೆ ( KSWAN), ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವ 
ಸಲುವಾಗಿ ನೀಡಲಾಗಿದೆ. ಅದರಂತೆ, ಜನರಲ್ ಮ್ಯಾನೇಜರ್ ಮೈಂಟೆನೆನ್ಸ್ , ಸದರ್ನ್ ಟೆಲಿಕಾಂ ರೀಜನ್, ಬೆಂಗಳೂರು ಇವರ ದಿನಾಂಕ : 
13.09.2012ರ ಆದೇಶ ಸಂಖ್ಯೆ: ಜಿಎಮ್‌ಎಮ್/ಎಸ್‌ಟಿಆರ್‌ - ಬಿಜಿ/ ಎಸ್‌ಟಿಎ -1/2012 - 13 /50ರನ್ವಯ ಸದರಿಯವರನ್ನು ದಿನಾಂಕ: 13.09.2012ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಬಿಡುಗಡೆಗೊಳಿಸಿ, ಯೋಜನಾ ನಿರ್ದೇಶಕರ ಸದರಿ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿದೆ. 


2. ಇ - ಆಡಳಿತ ಕೇಂದ್ರ, ಬೆಂಗಳೂರು, ಇದರಲ್ಲಿನ ಯೋಜನಾ ನಿರ್ದೇಶಕರು, ಕರ್ನಾಟಕ ವಿಸೃತ ಜಾಲ ಯೋಜನೆ ( KSWAN), ಈ 
ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವ ಸಲುವಾಗಿ ಸದರಿಯವರ ಸೇವೆಯನ್ನು ಇ - ಆಡಳಿತ ಕೇಂದ್ರದ ವಶಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಈ ಮೂಲಕ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್ . ಆರ್ . ನಾಗರಾಜ 

ಪೀಠಾಧಿಕಾರಿ- 1, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಇ - ಆಡಳಿತ) 


P . R . 639 


( ೧೩೨೯ ) 


೧೩೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೬ , ೨೦೧೨ 


ಭಾಗ - ೪ಎ 


INFORMATION TECHNOLOGY BIOTECHNOLOGY AND SCIENCE AND TECHNOLOGY SECRETARIAT 


NO . ITD 07 PRM 2012 BANGALORE , DATED :30TH AUGUST, 2012 


NOTIFICATION 


In exercise of the powers conferred by Section 90 of the Information Technology Act 2000 (Central Act 21 of 2000 ) read 
with rule 2(b ) and rule 3 of the Information Technology (Guidelines for Cyber Café) Rules, 2011, the Government of Karnataka 
hereby authorizes and designates the Deputy Commissioners of the Revenue Districts of Karnataka as the agency for registration of 
Cyber Cafes within their respective Districts, for the purpose of the said rules. 


P . R . 640 


By Order and in the Name of the Governor of Karnataka 

E. RAMAKRISHNAPPA 
Under Secretary to Government 

Dept. of IT , BT and S & T. 
ಕೃಷಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃಣ 13 ಕೃವಿಶಿ 2012 ಬೆಂಗಳೂರು, ದಿನಾಂಕ: 19 -11 -2012 


ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ದಿನಾಂಕ: 21 -09 -2012ರ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 
೨೦ ಶಾಸನ 2012ರ ಕಲಂ -2(2)( ಬಿ) ಯಂತೆ ಅಸ್ತಿತ್ವಕ್ಕೆ ಬಂದಿದೆ. ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು 
ನಿರ್ವಹಿಸಲು ವಿಶೇಷಾಧಿಕಾರಿಯನ್ನಾಗಿ ಡಾ. ಪಿ. ಎಂ . ಸಾಲಿಮರ್ ರವರನ್ನು ದಿನಾಂಕ: 29- 11 - 2011ರ ಅಧಿಸೂಚನೆ ಸಂಖ್ಯೆ : ಕೃತೋಣ 154 ಕೃವಿವಿ 
2010ರಂತೆ ನೇಮಕ ಮಾಡಿರುತ್ತದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಮತ್ತು ಕೆಲವು ಇತರ ಕಾನೂನು ( ತಿದ್ದುಪಡಿ) ಅಧಿನಿಯಮ, 2012ರ ಕಲಂ 
2(4)ರಂತೆ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಶಿವಮೊಗ್ಗ, ಇದನ್ನು ಸ್ಥಾಪಿಸುವುದಕ್ಕೆ ಅವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಳಲು 
ಮತ್ತು ರಾಜ್ಯ ಸರ್ಕಾರವು ನಿರ್ಧಿಷ್ಟಪಡಿಸಬಹುದಾದ ವಿಶ್ವವಿದ್ಯಾಲಯದ ಕುಲಪತಿಗಳ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು 
ನೆರವೇರಿಸಲು ಪ್ರಸ್ತುತ ವಿಶೇಷಾಧಿಕಾರಿಯಾಗಿ ಕರ್ತವ್ಯದಲ್ಲಿರುವ ಡಾ.ಪಿ. ಎಂ . ಸಾಲಿಮರ್ ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅಧಿಕಾರಗಳನ್ನು ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಮಂಜುನಾಥ ಪಾಟೀಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಇಲಾಖೆ (ಸೇವೆಗಳು ) 


P . R . 634 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 158 ಆರ್‌ಇಹೆಚ್ 2011 ( ಭಾಗ - 1) ಬೆಂಗಳೂರು, ದಿನಾಂಕ: 02 . 07 .2012 


ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 2011 ( 2012ರ ಕರ್ನಾಟಕ ಅಧಿನಿಯಮ, ಸಂಖ್ಯೆ: 10) ರ 1ನೇ ಪ್ರಕರಣ (3) ನೇ ಉಪ 
ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ: 02.07.2012ನ್ನು ಸದರಿ ಅಧಿನಿಯಮದ 
ಉಪಬಂಧಗಳು ಜಾರಿಗೆ ಬರುವ ದಿನಾಂಕವೆಂದು ಈ ಮೂಲಕ ಗೊತ್ತುಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹೆಚ್. ಹಂದಿಗೋಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 636 

ಕಂದಾಯ ಇಲಾಖೆ( ಪುನರ್ವಸತಿ) 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೬ , ೨೦೧೨ 


೧೩೩೧ 


TRANSPORT SECRETARIAT 


NO . SARIE 20 SAENI 2012 , BANGALORE , DATED : 07 - 11 - 2012 


NOTIFICATION 


In exercise of the powers conferred by sub - clause (1)of section 16 of the Karnataka Motor Vehicle Taxation Act, 1957 
(Karnataka Act 35 of 1957)the Government of Karnataka , hereby exempt from payment of Road Tax and also payment of 
Registration fee to the following Personal Vehicle of Mrs. Jutta Rueckert , Consular Attache at the Consulate General. 

Name of the Foreign 
Representation : Mrs . Jutta Rueckert , Consular Attache at the Consulate General of Germany . 


Personal Vehicle : 01CC 7A (Renault Scenic-MUV ) 


(* Vehicle No.to be assigned by the jurisdictional R . T .O ) 


By Order and in the Name of the Governor of Karnataka 

K .BEERESH 
Under Secretary to Government 

Transport Department 


P . R . 627 


TRANSPORT SECRETARIAT 


NO . SARIE 19 SAENI 2012 BANGALORE , DATED :08 -11- 2012 


NOTIFICATION 


In exercise of the powers conferred by sub -clause (1)of section 16 of the Karnataka Motor Vehicle Taxation Act , 1957 
(Karnataka Act 35 of 1957) the Government of Karnataka, hereby exempt from payment of Road Tax and also payment of 
Registration fee to the following Personal Vehicle of Dr.Margrit Leuthold Ehrler, Consul at the Consulate General of Switzerland . 

Name of the Foreign 


Representation : Dr. Margrit Leuthold Ehrler, Consul at the Consulate General of Switzerland . 


Personal Vehicle : 05 CC 4A (Toyota Innova ) 


(* Vehicle No. to be assigned by the jurisdictional R .T .O ) 


P . R . 628 


By Order and in the Name of the Governor of Karnataka 

K .BEERESH 
Under Secretary to Government 

Transport Department 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸಂಖ್ಯೆ: ಸಿಆಸುಇ 13 ಇಕಾತಿ 2012 ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್ , 2012 


ಅಧಿಸೂಚನೆ 


ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ (ಕರ್ನಾಟಕ ಅಧಿನಿಯಮ 01, 2012 ) ಸೆಕ್ಷನ್ 4 ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಅನುಸೂಚಿಯವನ್ನು ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು 
ಯಾವುದೆಂದರೆ: 

ಸದರಿ ಅಧಿನಿಯಮದ ಅನುಸೂಚಿಯಲ್ಲಿನ ಶೀರ್ಷಿಕೆ “ 07- ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಕ್ರಮ ಸಂಖ್ಯೆ - III 
ಆಯುಷ್ ಇಲಾಖೆಯ ಕ್ರಮ ಸಂಖ್ಯೆ 1ರ ನಮೂದುಗಳ ಬದಲಾಗಿ ಕೆಳಗಿನಂತೆ ಓದಿಕೊಳ್ಳತಕ್ಕದ್ದು: 


೧೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೬ , ೨೦೧೨ 


ಭಾಗ - ೪ಎ 


ಮೇಲ್ಮನವಿ 
ಪ್ರಾಧಿಕಾರಿಯು 


ಹೆಸರಿಸಲಾದ 


ಕ್ರ. ಸಂ . 


ಸೇವೆಗಳ ಪಟ್ಟಿ 


ಹೆಸರಿಸಲಾದ 
ಅಧಿಕಾರಿಗೆ 

ಗೊತ್ತು 
ಮಾಡಿದ ಕಾಲ 


ಸಕ್ಷಮ ಅಧಿಕಾರಿ 


ಸಕ್ಷಮ 
ಅಧಿಕಾರಿಯು 

ವಿಲೆ 
ಮಾಡುವುದಕ್ಕೆ 
ಕಾಲಮಿತಿ 


ಮೇಲ್ಮನವಿ 
ಪ್ರಾಧಿಕಾರ 


ವಿಲೆ 


ಅಧಿಕಾರಿ 


ಮಾಡುವುದಕ್ಕೆ 
ಕಾಲಮಿತಿ 


15 ಕೆಲಸದ 


ವೈದ್ಯಕೀಯ ಪ್ರಮಾಣ | ವೈದ್ಯಾಧಿಕಾರಿಗಳು | 05 ಕೆಲಸದ 
ಪತ್ರ ವಿತರಣೆ 

ದಿನಗಳು 


15 ಕೆಲಸದ 
ದಿನಗಳು 


ದಿನಗಳು 


ಆಯುಷ್ 
ಅಧಿಕಾರಿ 


ಮುಖ್ಯ 
ಕಾರ್ಯ 
ನಿರ್ವಾಹಕ 
ಅಧಿಕಾರಿ , 


ಅ) ಚಿಕಿತ್ಸಾಲಯ / 
ಆಸ್ಪತ್ರೆಗಳ ಮಟ್ಟದಲ್ಲಿ 


ಪಂಚಾಯಿತಿ 


| 


15 ಕೆಲಸದ 


ಆ)ಬೋಧಕ 
ಕಾಲೇಜು/ ಆಸ್ಪತ್ರೆ 
ಮಟ್ಟದಲ್ಲಿ 


ಸ್ಥಾಯಿ 

05 ಕೆಲಸದ 
ವೈದ್ಯಾಧಿಕಾರಿಗಳು | ದಿನಗಳು 


ಪ್ರಾಚಾರ್ಯರು | 15 ಕೆಲಸದ 

ದಿನಗಳು 


ದಿನಗಳು 


ಜಂಟಿ 
ನಿರ್ದೇಶಕರು 
ಆಯುಷ್ , 
( ವೈ .ಶಿ ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಜಿ , ಶಶಿಕಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸು ಇಲಾಖೆ ( ಆಸು - ನಾಗರೀಕ ಸೇವೆಗಳು ) 


PERSONNEL AND ADMINISTRATIVE REFORMS SECRETARIAT 


NO . DPAR 13 EaKaAa 2012 BANGALORE, DATED : 14 -08 - 2012 


NOTIFICATION 
In exercise of the powers conferred by Section 4 of the Karnataka Guarantee of services to Citizens Act, 2011 (Karnataka 
Act 1 of 2012), the Government of Karnataka , hereby amends the Schedule to the said Act as follows, namely: 


In the Schedule to the said Act, 

Under the Heading " 7 - Health & Family Welfare Department under Sub -heading - 3 AYUSH Department, for the entries 
relating to Sl. No. 1 , the following entries shall be substituted : 


SI. 
No. 


Name of the 

Service 


Designated 

Officer 


for 


Time limit Compete 

for nt Officer 
Designated 

Officer 
05 Working | District 
days 

Ayush 
Officer 


Time limit Appellate Time limit 
for 

Authority 
Competent 

Appellate 
Officer 

Authority 
15 Working | Chief Executive | 15 Working 

Officer, ZElla | days 
Panchayath 


1 , 


days 


Issue of Medical Medical 
Certificate 

Officer 
a ) At Dispensary 
/Hospital level 
b ) at Teaching | Resident 
College/ _ Hospital | medical 
level 

Officer 


05 Working | Principal 
days 


15 Working | Joint Director, | 15 Working 
days AYUSH (ME) days 


By Order and in the Name of the Governor of Karnataka 

K .G . Shashikala 
Under Secretary to Government 
DPAR (AR - Citizen Services) 


P . R . 629 


238 - 800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೬ , ೨೦೧೨ 


೧೩೩೩ 


EDUCATION SECRETARIAT 


No . ED 170 TPU 2010 . Bangalore, dated 03rd October 2012 . 


NOTIFICATION 


Whereas the draft of the Karnataka Pre -University Education (Academic , Registration , Administration and Grant- in -aid 
etc.,) (Amendment) Rules, 2012 . was published as required by section 87 read with sub -section (1) of section 145 of the Karnataka 
Education Act , 1983 (Karnataka Act 1 of 1995 ) in Notification No .ED 170 TPU 2010 dated 29th March 2012 in part-4A of the 
Karnataka Gazette dated 5th May 2012 inviting objections and suggestions from all persons likely to be affected thereby within thirty 
days from the date of its publication in the official Gazette . 


And whereas said Gazette was made available to the public on 5th May 2012 


And whereas no objections and suggestions were received by the Government with in the specified period . 


Now therefore in exercise of the powers conferred by Section 87 read with sub -section (1) of the section 145 of the 
Karnataka Education Act , 1983 (Karnataka Act 1 of 1995 ), the Government ofKarnataka herebymakes the following rules, namely : 


RULES 


1. Title and commencement.- (1) These rules may be called the Karnataka Pre-University Education (Academic , 
Registration , Administration and Grant-in -aid etc .,) ( Amendment) Rules, 2012 . 


(2) They shall come into force from the date of their publication in the officialGazette. 


2 .Amendment of rule 22.- In the Karnataka Pre -University Education (Academic, Registration , Administration and Grant 
in - aid etc .,) Rules, 2006 , for rule 22 , the following shall be substituted , namely: 


“ 22. Ineligibility of certain Private Pre -University Colleges to grant- in -aid .- All private Pre -University Colleges run by 
the private Educational Institutions established or permitted to be established on or after first day of June, 1995 , but started 
functioning from the academic year 1995- 96 onwards shall be ineligible for Grant-in - aid " 


By Order and in the Name of the Governor of Karnataka 

S .H .Kuriyavar 
Under Secretary to Government, 
Education Department (Pre -University Education ) 


P . R .635 


CO -OPERATION SECRETARIAT 


No .CD 62 WHC 2012 BANGALORE , DATED : 17TH AUGUST 2012. 


NOTIFICATION 


In exercise of the powers conferred by clause (b) of sub -section (1) of section 20 of the Ware housing Corporation Act, 
1962, (Central Act 58 of 1962) The Government of Karnataka hereby nominate Sri. M . Venkataramana shetty s/o M . 
Mahadevashetty , Aalagudu village and post,Kasaba Hobli, T.Narasipura Taluk , Mysore District as Director on the Board of Directors 
of the Karnataka state Warehousing Corporation , Bangalore, with immediate effect and until further Orders. 

By Order and in the Name of the Governor of Karnataka 

A . S .VISHWESHWARAIAH 

Under Secretary to Government, 
P . R .630 

Co -operation Department. 


0228 


FDDF & DOWUJE, 1000wao, a iowor & , 9009 


XJ07 - 


KARNATAKA LEGISLATIVE ASSEMBLY SECRETARIAT 


NO. ACTS -1/674 /MR/2012 BANGALORE , DATED : 09-08- 2012 


NOTIFICATION 


In exercise of the powers conferred by clause V of Rule (3) of the Karnataka legislature (Pensioners Medical Attendance 
) ( Amendment) Rules , 2007 in addition to the Hospitals notified for the purpose of claiming reimbursement of the expenses incurred 
by a Pensioner for the Medical Attendance and treatment taken by him /her and by the members of his /her family , the Special Board , 
is pleased to include the Vikram Hospital Bangalore and The vikram Hospital Mysore also in the list of recognized Private Hospitals 
in other Districts in Sl.No.23 notified vide Notification No.Acts -1/104/ 2002 -05 , dated 11th July , 2007 . 

By order and in the name of the Special Board , 

P . OMPRAKASHA 

Secretary 
P . R .631 

karnataka legislative assembly secretariat 


HIGH COURT OF KARNATAKA 

NOTIFICATION 
NO. RPS.58 /2008 BANGALORE, DATED : 3RD OCTOBER , 2012 


In exercise of the powers conferred under Section 16 ( 2) of the Advocates Act, 1961, the High Court of Karnataka is 
pleased to designate the following Advocates as Senior Advocates from the date of this Notification : 


1. Sri. S.M .Chandrashekar 


2 . Sri. K . M . Nataraj 


3 . Sri.C .H . Jadhav 


By order of the High Court , 

P .KRISHNA BHAT 
REGISTRAR GENERAL 


P . R .632 


HOME SECRETARIAT 


NOTIFICATION 


NO . HD 128 SST 2012 BANGALORE, DATED 01.09. 2012 


WHEREAS the Government of Karnataka having regard to the circumstances prevailing in the State is satisfied that it is 
necessary that all Commissioners of Police and all the District Magistrates to be empowered to exercise the powers under sub 
section (2) of section 3 of the Karnataka Prevention of Dangerous Activities of Boot-leggers, Drug-Offenders , Gamblers , Goondas, 
Immoral Traffic Offenders and Slum -Grabbers Act, 1985 (Karnataka Act No.12 of 1985 ) 


Now , therefore in exercise of the powers conferred by Sub - Section (2) of Section 3 of the Karnataka Prevention of 
Dangerous Activities of Boot Leggers , Drug -Offenders, Gamblers , Goondas, Immoral Traffic Offenders and Slum -Grabbers Act, 
1985 the Government of Karnataka hereby direct that all the Commissioners of police and all the District Magistrates in the State 
shall exercise the powers conferred by sub - section ( 1) of Section 3 within the limits of their jurisdiction for a period of three months 
from 09.09 .2012 to 08 .12. 2012 

By order and in the name of the Governor of Karnataka 

PRAKASH Y.K . 
P .R .606 

Under Secretary to Government 
Home Department(Law and Order) 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೬ , ೨೦೧೨ 


೧೩೩೫ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 136 ಆರ್‌ಹೆಚ್ 2012 ಬೆಂಗಳೂರು, ದಿನಾಂಕ: 01- 09 - 2012 

ಅಧಿಸೂಚನೆ 


ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ತುಂಗಾ ಮೇಲ್ದಂಡೆ ಯೋಜನೆ ಮತ್ತು ದಂಡಾವತಿ ಯೋಜನೆಗಳಡಿ ಮುಳುಗಡೆಯಾಗಲಿರುವ ನಿರಾಶ್ರಿತರಾದ 
ಸಂತ್ರಸ್ಥರಿಗೆ ಸಂಬಂಧಿಸಿದಂತೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ದಿನಾಂಕ: 
28 -02 - 2009 ರ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 47 ಆರ್‌ಇಹೆಚ್ 2009ರಲ್ಲಿ ರಚಿಸಲಾಗಿದ್ದ ಜಿಲ್ಲಾಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು 
ಈ ಕೆಳಕಂಡಂತೆ ಪುನರ್ ರಚನೆ ಮಾಡಿ ಆದೇಶಿಸಿದೆ : 


ಅಧಿಕಾರೇತರರು 


ಕ್ರಮ ಸಂಖ್ಯೆ 


ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ 


ಪದನಾಮ 


ಶ್ರೀ ಕೆ.ಎಸ್. ಈಶ್ವರಪ್ಪ , ಉಪ ಮುಖ್ಯ ಮಂತ್ರಿಗಳು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು. 


ಅಧ್ಯಕ್ಷರು 


ಶ್ರೀ ಡಿ . ಹೆಚ್ . ಶಂಕರ ಮೂರ್ತಿ, ವಿಧಾನ ಪರಿಷತ್ ಸಭಾಪತಿಗಳು, ಕರ್ನಾಟಕ ಸರ್ಕಾರ. 


ಸದಸ್ಯರು 


ಸದಸ್ಯರು 


ಶ್ರೀ ಬಿ.ಎಸ್. ಯಡಿಯೂರಪ್ಪ ನಿಕಟ ಪೂರ್ವ ಮುಖ್ಯ ಮಂತ್ರಿಗಳು ಹಾಗೂ ಶಾಸಕರು, ಶಿಕಾರಿಪುರ , 
ವಿಧಾನಸಭಾ ಮತ ಕ್ಷೇತ್ರ 
ಶ್ರೀ ಬಿ. ವೈ . ರಾಘವೇಂದ್ರ, ಲೋಕಸಭಾ ಸದಸ್ಯರು, ಶಿವಮೊಗ್ಗ, ಲೋಕಸಭಾ ಮತ ಕ್ಷೇತ್ರ 
| ಶ್ರೀ ಜಯಪ್ರಕಾಶ ಹೆಗ್ಡೆ, ಲೋಕಸಭಾ ಸದಸ್ಯರು, ಉಡುಪಿ, ಚಿಕ್ಕಮಗಳೂರು, ಲೋಕಸಭಾಮತ ಕ್ಷೇತ್ರ 


ಸದಸ್ಯರು 


ಸದಸ್ಯರು 


ಶ್ರೀ ಆಯನೂರು ಮಂಜುನಾಥ್, ರಾಜ್ಯಸಭಾ ಸದಸ್ಯರು, ಶಿವಮೊಗ್ಗ. 


ಸದಸ್ಯರು 


ಸದಸ್ಯರು 


ಶ್ರೀ ಹೆಚ್ . ಹಾಲಪ್ಪ, ಶಾಸಕರು, ಸೊರಬ, ವಿಧಾನಸಭಾ ಮತ ಕ್ಷೇತ್ರ. 
ಶ್ರೀ ಬಿ. ಕೆ. ಸಂಗಮೇಶ್ವರ, ಶಾಸಕರು, ಭದ್ರಾವತಿ ವಿಧಾನಸಭಾ ಮತ ಕ್ಷೇತ್ರ. 


ಸದಸ್ಯರು 


| ಶ್ರೀ ಕೆ. ಜಿ .ಕುಮಾರಸ್ವಾಮಿ , ಶಾಸಕರು, ಶಿವಮೊಗ್ಗ, ಗ್ರಾಮೀಣ ವಿಧಾನಸಭಾ ಮತ ಕ್ಷೇತ್ರ 


ಸದಸ್ಯರು 


| ಶ್ರೀ ಬಿ.ಕೆ. ಗೋಪಾಲ ಕೃಷ್ಣ ಬೇಳೂರು, ಶಾಸಕರು, ಸಾಗರ, ವಿಧಾನ ಸಭಾ ಮತ ಕ್ಷೇತ್ರ. 


ಸದಸ್ಯರು 


ಸದಸ್ಯರು 


ಶ್ರೀ ಕಿಮ್ಮನೆ ರತ್ನಾಕರ, ಶಾಸಕರು, ತೀರ್ಥಹಳ್ಳಿ, ವಿಧಾನ ಸಭಾ ಮತ ಕ್ಷೇತ್ರ 
| ಶ್ರೀ ಆರ್. ಸಿದ್ದರಾಮಪ್ಪ ವಿಧಾನ ಪರಿಷತ್ ಸದಸ್ಯರು, ಶಿವಮೊಗ್ಗ. 


ಸದಸ್ಯರು 


| ಶ್ರೀಮತಿ ಭಾರತಿ ಶೆಟ್ಟಿ, ವಿಧಾನ ಪರಿಷತ್ , ಸದಸ್ಯರು, ಸೊರಬ . 


ಸದಸ್ಯರು 


ii. ಅಧಿಕಾರಿ ಸದಸ್ಯರು 


ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ 


ಸದಸ್ಯ 
ಕಾರ್ಯದರ್ಶಿ 


ಅಧೀಕ್ಷಕ ಅಭಿಯಂತರರು, ಕನೀನಿನಿ, ತುಂಗಾ ಮೇಲ್ದಂಡೆ ಯೋಜನಾ ವೃತ್ತ, ಶಿವಮೊಗ್ಗ. 


ಸದಸ್ಯರು 


ಕಾರ್ಯಪಾಲಕ ಇಂಜಿನಿಯರ್, ಕನೀನಿನಿ., ತುಂಗಾ ಮೇಲ್ದಂಡೆ ಯೋಜನಾ ವಿಭಾಗ, ಶಿವಮೊಗ್ಗ. 


ಸದಸ್ಯರು 


ಕಾರ್ಯಪಾಲಕ ಇಂಜಿನಿಯರ್, ಕನೀನಿನಿ, ದಂಡಾವತಿ ಜಲಾಶಯ ಯೋಜನೆ ವಿಭಾಗ, ಶಿಕಾರಿಪುರ, 
ಯೋಜನೆ ವಿಭಾಗ ಶಿವಮೊಗ್ಗ. 


ಸದಸ್ಯರು 


ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ , ಶಿವಮೊಗ್ಗ. 


ಸದಸ್ಯರು 


೧೩೩೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಡಿಸೆಂಬರ್ ೬ , ೨೦೧೨ 


ಭಾಗ – ೪ಎ 


ಕ್ರಮ ಸಂಖ್ಯೆ 


ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ 


ಪದನಾಮ 


ಸದಸ್ಯರು 


ಸದಸ್ಯರು 
ಸದಸ್ಯರು 


ಕಾರ್ಯನಿರ್ವಾಹಕ ಅಭಿಯಂತರರು, ಕರ್ನಾಟಕ ವಿದ್ಯುತ್ ವಿತರಣಾ ನಿಗಮ ನಿಯಮಿತ, 
ಶಿವಮೊಗ್ಗ/ ಸಾಗರ. 
ಉಪ ವಿಭಾಗಾಧಿಕಾರಿ ಶಿವಮೊಗ್ಗ/ ಸಾಗರ 
| ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ/ ಸಾಗರ. 

ಉಪ ನಿರ್ದೇಶಕರು , ಕೃಷಿ ಇಲಾಖೆ, ಶಿವಮೊಗ್ಗ/ ಸಾಗರ . 
| ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 

ತಹಶೀಲ್ದಾರ್‌, ತೀರ್ಥಹಳ್ಳಿ 
- 25 ತಹಶೀಲ್ದಾರ್‌, ಸೊರಬ . 
26 ರಿಂದ 32 | iii. ಮುಳುಗಡೆ ಪ್ರದೇಶದ ಪ್ರತಿನಿಧಿಗಳು 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


07 ಜನ 


PR .. 638 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಲಲಿತಾ ಹೆಚ್ . ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಪುನರ್ವಸತಿ) 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಐಟಿಡಿ 112 ಎಡಿಎಮ್ 2012 ಬೆಂಗಳೂರು, ದಿನಾಂಕ: 16 - 11 - 2012 


ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದ ಸಂಘ ನಿಯಮಾವಳಿ ( Article of Association ) ಗಳ ನಿಯಮ 18ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಿಯಾನಿಕ್ಸ್ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ರಾಜೀವ್ ಚಾಟ್ಲಾ , ಐ.ಎ.ಎಸ್. 
ಪ್ರಧಾನ ಕಾರ್ಯದರ್ಶಿ , ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಬೆಂಗಳೂರು, ಇವರನ್ನು ಕಿಯಾನಿಕ್ಸ್ ಸಂಸ್ಥೆಯ ನಿರ್ದೇಶಕ ಮಂಡಳಿಯ 
ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ. ರಾಮಕೃಷ್ಣಪ್ಪ 
PR.. 637 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 1022 ವೆಚ್ಚ -12 /12 ಬೆಂಗಳೂರು, ದಿನಾಂಕ: 15.11.2012 
ಆಧಾರ್ ( AADHAAR) ಯೋಜನೆಯನ್ನು ರಾಜ್ಯದ ತುಮಕೂರು ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಸುಗಮವಾಗಿ ಅನುಷ್ಠಾನಗೊಳಿಸಲು 
ಮೆ: Genyis ಸಂಸ್ಥೆಯಿಂದ ರೂ .4.00 ಲಕ್ಷಗಳ (+ ತೆರಿಗೆಗಳು) ವೆಚ್ಚದಲ್ಲಿ ಸಾಫ್ಟ್ವೇರ್ ಡೆವಲಪ್‌ಮೆಂಟ್ ಕಾರ್ಯವನ್ನು ಹಾಗೂ ಮೆ : integra 
Micro Systems Ltd., ಸಂಸ್ಥೆಯ ವತಿಯಿಂದ 100 Bio- metric ಯಂತ್ರಗಳನ್ನು ರೂ .6.00 ಲಕ್ಷಗಳ (+ ತೆರಿಗೆಗಳು) ವೆಚ್ಚದಲ್ಲಿ ನೇರವಾಗಿ 
ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಸಿಆಸುಇ ( ಇ - ಆಡಳಿತ) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು / ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಆಸುಇ ( ಇ - ಆಡಳಿತ) ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ( ಸಂಗ್ರಹಣಾ ಕೋಶ). 


PR..641 


